ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ವಕ್ಸ್‌ ಮಂಡಳಿ ಆಸ್ತಿಗಳ ವಿವರದ ಬಗ್ಗೆ 
ಡಾ॥ ವೈ ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು:- 


4471(558) ಮಾನ್ಯ ಪಶುಸಂಗೋಪನೆ ಮತ್ತು ಹಜ್‌ ಮತ್ತು ವಕ್ತ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ವಕ್ಸ್‌ ಆಸ್ಲಿಗಳಾವುವು; (ಜಿಲ್ಲಾವಾರು ವಿವರಗಳನ್ನು ನೀಡುವುದು) ಪ್ರಸ್ತುತ ದರಕ್ಕೆ 
ಅಮುಗುಣವಾಗಿ ಈ ಆಸ್ಲಿಗಳ ಒಟ್ಟಿ ಮೌಲ್ಯ ಎಷ್ಟು; 


(ಆ) ಈ ಆಸ್ಲಿಗಳ ಕಬಳಿಕೆ ಮಾಡಲಾಗಿದೆಯೇ; ಹಾಗಿದ್ದಲ್ಲಿ, ಕಬಳಿಕೆದಾರರ ಪಟ್ಟೆಯನ್ನು ನೀಡುವುದು; 
(ಇ) ಇದರಿಂದ ವಕ್ಸ್‌ ಮಂಡಳಿಗೆ ಆಗಿರುವ ನಷ್ಠ ಎಷ್ಟು; (ಮಾಹಿತಿ ನೀಡುವುದು) 


(ಈ) ಈ ಆಸ್ಲಿಗಳನ್ನು ಬಿಡಿಸಿಕೊಳ್ಳಲು ವಕ್ತ್‌ ಮಂಡಳಿ ಹಾಗೂ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 
(ಮಾಹಿತಿ ನೀಡುವುದು) 


